ಕರ್ನಾಟಿಕ ವಿಧಾನ ಪರಿಪತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1053 
ಸದಸ್ಯರ ಹೆಸರು ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಠಳೀಯ 
ಸಂಸ್ಥೆಗಳ ಕ್ಲೇತು 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ಉತ್ತರಿಸುವ ದಿನಾಂಕ 10.03.2021 
k) ಪ್ರಶ್ನೆ ಉತ್ತರ 
ಅ) | ಉಡುಪಿ ಜಿಲ್ಲೆಯ ತಾಲ್ಲೂಕುಗಳಿಗೆ |[* ಉಡುಪಿ ಜಿಲ್ಲೆಯ 7 ತಾಲ್ಲೂಕುಗಳಿಗೆ ಮಿನಿ 
ಮಂಜೂರಾತಿಯಾಗಿರುವ ಮಿನಿ| ವಿಧಾನಸೌಧ ಮಂಜೂರಾಗಿರುತ್ತದೆ. ಉಡುಪಿ, 
ವಿಧಾನಸೌಧಗಳೆಷ್ಟು; ಅವು ಯಾವುವು;। ಕುಂದಾಪುರ, ಕಾರ್ಕಳ, ಬ್ರಹ್ಮಾವರ, 
ಅವುಗಳಲ್ಲಿ, ನಿರ್ಮಾಣಗೊಂಡಿರುವ |! ಬೈಂದೂರು, ಕಾಪು ಮತ್ತು ಹೆಬ್ರಿ. 
ನಿರ್ಮಾಣಕ್ಕೆ ಬಾಕಿಯಿರುವ ಮಿನಿ ಬ್ಬುಡುಪಿ, ಕುಂದಾಪುರ ಮತ್ತು ಕಾರ್ಕಳ ಮಿನಿ 
ವಿಧಾನಗಳೆಷ್ಟು; ಅವು ಯಾವುದು: ವಿಧಾನ ಸೌಧ ಕಟ್ಟಡಗಳು 
“ 
ನಿರ್ಮಾಣಗೊಂಡ ಮಿನಿ ವಿಧಾನಸೌಧ ನಿರ್ಮಾಣಗೊಂಡಿರುತವೆ. - 


ಯಾವಾಗ ಉದ್ದಾಟನೆಯಗಿದೆ;. ಯಾವಾಗ 
ಹಸ್ತಾಂತರವಾಗಿದೆ: ಈ ಕಟ್ಟಡಗಳ 
ನಿರ್ಮಾಣ ವೆಚ್ಚ ಎಷ್ಟು ಹಾಗೂ 
ಗುತ್ತಿಗೆದಾರರು ಯಾರು; (ತಾಲ್ಲೂಕುವಾರು 
ಕಟ್ಟಿಡವಾರು ಮಾಹಿತಿ ನೀಡುವುದು) 


* ಹೆಬ್ರಿ, ಬೈಂದೂರು, ಕಾಪು ಮತ್ತು ಬ್ರಹ್ಮಾವರ 
ತಾಲೂಕು ಮಿನಿ ವಿಧಾನ ಸೌಧ ಕಟ್ಟಡಗಳು 
ನಿರ್ಮಾಣಕ್ಕೆ ಬಾಕಿ ಇರುತ್ತದೆ. 


* ಉಡುಪಿ ತಾಲೂಕು ಮಿನಿ ವಿಧಾನ ಸೌಧ 
ಕಟ್ಟಿಡವು ದಿನಾಂಕ:08.01.2020 ರಂದು 
ಉದ್ದಾಟನೆಗೊಂಡಿದ್ದು ದಿನಾ೦ಕ:27.08.2019 
ರಂದು ಕಂದಾಯ ಇಲಾಖೆಗೆ 
ಹಸ್ತಾಂತರವಾಗಿರುತ್ತದೆ. ಸದರಿ ಮಿನಿ 
ವಿಧಾನಸೌಧ ಕಟ್ಟಡದ ನಿರ್ಮಾಣ ವೆಚ್ಚ 
ರೂ.10.00 ಕೋಟಿಯಾಗಿದ್ದು, 
ಮೆದೇವಿಪ್ರಸಾದ್‌  ಕನ್ಸ್‌ಟ್ರಕ್ಷನ್ನ ಪ್ರೈಲಿ, 
ಬೆಂಗಳೂರು ಇವರು ಗುತ್ತಿಗೆದಾರರಾಗಿರುತ್ತಾರೆ. 


ಕಾರ್ಕಳ ತಾಲೂಕು ಮಿನಿ ವಿಧಾನ ಸೌಧವು 


2004 ರಲ್ಲಿ ಉದ್ರಾಟನೆಯಾಗಿದ್ದು, 
ದಿವಾ೦ಕ:12.04.2004 ರಂದು 
ಹಸ್ತಾಂತರವಾಗಿರುತದೆ. ಸದರಿ ಮಿನಿ 


ವಿಧಾನಸೌಧ ಕಟ್ಟಡದ ನಿರ್ಮಾಣ ವೆಚ್ಚ 
ರೂ.154.54 ಲಕ್ಷಗಳಾಗಿದ್ದು ಶ್ರೀ ರಾಘವೇಂದ್ರ 
ಆಚಾರ್‌, ಕಾರ್ಕಳ ಇವರು 
ಗುತ್ತಿಗೆದಾರರಾಗಿರುತ್ತಾರೆ. 


ಕುಂದಾಪುರ ತಾಲೂಕು ಮಿನಿ ವಿಧಾನ ಸೌಧವು 
ದಿನಾ೦ಕ:07.02.2015 ರಂದು 
ಉದಬ್ರಾಟನೆಯಾಗಿದ್ದು, ದಿನಾ೦ಕ:05.02.2015 
ರಂದು ಹಸ್ತಾಂತರವಾಗಿರುತ್ತದೆ. ಸದರಿ ಮಿನಿ 
ವಿಧಾನಸೌಧ ಕಟ್ಟಡದ ನಿರ್ಮಾಣದ ವೆಚ್ಚ 
ರೂ.490.00 ಲಕ್ಷಗಳಾಗಿದ್ದು, ಮೆ॥ಶೆಟ್ಟಿಸ್‌ ಕನ್‌! 


ಸ್ಪಕ್ಷನ್ಸ್‌ ಹುಬ್ಮಳ್ಳಿ ಇವರು | 
ಗುತ್ತಿಗೆದಾರರಾಗಿರುತ್ತಾರೆ. \ 


ಇಡ 


42: 


ಉದ್ದಾಟಿನೆಯಾದ ಮಿನಿವಿಧಾನ 
ಸೌಧಗಳಲ್ಲಿ ಯಾವ ಯಾವ ಇಲಾಖೆಗಳು 
ಕಾರ್ಯನಿರ್ವಹಿಸುತ್ತವೆ; ಅವು ಯಾವುವು; 
ಬರಲು ಬಾಕಿಯಿರಲು ಇಲಾಖೆಗಳು 
ಯಾವುವು; 


ಸದರಿ ಮಿನಿ ವಿಧಾನಸೌಧಗಳಲ್ಲಿ, 
ಕಾರ್ಯನಿರ್ವಹಿಸುತ್ತಿರುವ ಇಲಾಖೆಗಳ ವಿವರ ಈ 
ಕೆಳಗಿನಂತಿದೆ. 


ಮಿನಿವಿಧಾನ ಸೌಧದಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ 
ಇಲಾಖೆಯ ವಿವರ 


ಕಂದಾಯ ಇಲಾಖೆಯ ವ್ಯಾಪ್ತಿಯ 
ತಾಲೂಕು ಕಛೇರಿ ಕಂದಾಯ 
ನಿರೀಕ್ಷಕರು ಕಾರ್ಕಳ ಹೋಬಳಿ 
ರವರ 

ಕಛೇರಿ, ಆಹಾರ ಮತ್ತು ನಾಗರೀಕ 
ಸರಬರಾಜು ಇಲಾಖೆ ಕಛೇರಿ, 
ಭೂಮಾಪನ ಮತ್ತು ಭೂ| | 
ದಾಖಲೆಗಳ 
ಇಲಾಖೆ ಕಛೇರಿ 
ಕಛೇರಿ, 
ಉಪನೋಂದಣಾಧಿಕಾರಿಯವರ | 
ಕಛೇರಿ ಉಪಸೋಂದಣಾಧಿಕಾರಿ 
ಕಛೇರಿ, ಉಪಖಜಾನೆ ಕಛೇರಿ 


ಉಪಖಜಾನೆ 


ಕೆಂದಾಯ ಇಲಾಖೆಯ ವ್ಯಾಪ್ತಿಯ 
ಸಹಾಯಕ ಕಮೀಪನರ್‌ ಕಛೇರಿ, 
ತಾಲೂಕು ಕಛೇರಿ, ಆಹಾರ ಶಾಖೆ, 
ಕಂದಾಯ ಇಲಾಖೆಯ ವ್ಯಾಪ್ತಿಯ 
ತಾಲೂಕು ಕಛೇರಿ, ಪಡಸಾಲೆ, 
ಭೂಮಿ ಶಾಖೆ, ಚುನಾವಣಾ ಶಾಖೆ, 
ಉಪ ಹೋಂಧಣಾಧಿಕಾರಿಗಳ 
ಕಛೇರಿ, ಆಹಾರ ಶಾಖೆ, 
ಭೂದಾಖಲೆಗಳ ಸಹಾಯಕ| | 
ನಿರ್ದೇಶಕರ ' 
ಕಛೇರಿ, ಭೂಮಾಪನ ಶಾಖೆ, ವಿಶೇಷ, 
ಸಹಾಯಕ  ಆಯುಕರ ಕಛೇರಿ, 
ಭೂನ್ಯಾಯ ಮಂಡಳಿ ಉಡುಪಿ, 


2 | ಕುಂದಾಪುರ 


3 ಉಡುಪಿ 


ಶಾಸಕರ ಕಛೇರಿ 


ಇತರೆ ಇಲಾಖೆಗಳಿಂದ ಕಛೇರಿಗಳಿಗೆ ಸಳಾವಕಾಶ 
ಕೋರಿ ಪ್ರಸ್ತಾವನೆ ಸೀಕೃತವಾದಲ್ಲಿ, 
ಅವಶ್ಯಕತೆಗನುಗುಣವಾಗಿ ಸಳ 
ಒದಗಿಸಲಾಗುವುದು. 


ಉಡುಪಿ ಜಿಲ್ಲೆಯ ವಿವಿಧ ಇಲಾಖೆಗಳಿಂದ 
ಸ್ಥಂತ ಕಟ್ಟಿಡ/ಕಛೇರಿಗೆ ಬೇಡಿಕೆಯಿರುವ 
ಪ್ರಕರಣಗಳು ಯಾವುವು; ಸಣ್ಣ ನೀರಾವರಿ 
ಇಲಾಖೆಯಿಂದ ಸೈಂತ ಕಟ್ಟಡ/ಕಛೇರಿಗೆ 
ಬೇಡಿಕೆ ಬಂದಿದೆಯೇ; ' ಬಂದಿದ್ದಲ್ಲಿ, 
ನೀಡದೇ ಇರಲು ಕಾರಣವೇನು? 


ವಿವಿಧ ಇಲಾಖೆಗಳ ಕಛೇರಿಗಳಿಗೆ ಸ್ವಂತ ಕಟ್ಟಡ | 
ಅವಶ್ಯವಿದ್ದಲ್ಲಿ ಆಯಾ ಇಲಾಖೆಯ ಮುಖ್ಯಸ್ಥರು 
ಪರಿಶೀಲಿಸಿ ಕ್ರಮವಹಿಸಬೇಕಾಗಿರುತ್ತದೆ. 


ಕಂಇ 35 ಡಬ್ಬ್ಯೂಬಿಆರ್‌ 2021 


ಭ್‌ 
\ 
~~ 


6 ಮೌ 
(ಆರ್‌. Me 


ಕಂದಾಯ ಸಚಿವರು 


